ಇತಿಹಾಸ ದರ್ಶನ 


ಸಂಪುಟ ೬/೧೯೯೧ 


೧೯೯೦ರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡ ಅಕಾಜಿನಿಯ 
ನಾಲ್ಕನೆಯ ನಾರ್ಹಿಕ ಸಮ್ಮೇಳನದಲ್ಲಿ ಸಾದರಪಡಿಸಿದ ಪ್ರಬಂಧಗಳ ಸಂಪುಟ 


ಸಂಪಾದಕರು 
ಡಾ|! ಸೂರ್ಯನಾಥ ಕಾಮತ್‌ 
ದೇವರ ಕೊಂಡಾರೆಡ್ಡಿ 
ಎಸ್‌. ಎ. ಜಗನ್ನಾಥ್‌ 


ಕರ್ನಾಟಕ ಇತಿಹಾಸ ಅಕಾದೆಮಿ (ರಿ.) ಜೆಂಗಳೂರು 


ITIHASA DARSHANA 
Proceedings of the Fourth Annual 
Conference of the Kernataka Itihasa 
Academy (Regd.) held at Davanagere 
on July 21 & 22, 1990 


Volvme 6, 1991 


Edited by Dr. Suryanath Kamath 

Devara Konda Reddy &S. A. Jagannath 
Published by Karnataka Itihasa Academy (Regd,) 
‘Ranganatha Nilaya’ No. 13, (Oid No. 4) 

15೧ Cross, Néw Temple Road 

Malleswaram, Bangalore-560 003 


(ಗ್ರ ಆಯಾ ಲೇಖಕೆರದು 
ರೂ. 100-09 (ನೂರು ರೂಪಾಯಿಗಳು) 


ಲಕ್ಷ್ಮಿ ಮುದ, ಣಾಲಯ 

x 
ಸಂಖ್ಯೆ ೧೧೭, ೫ನೇ ಮುಖ್ಯರಸ್ತೆ, ೬ನೇ ತಿರುವು 
ಚಾಮರಾಜಸೇಟೈ, ಬೆಂಗಳೂರು ೫೬೦ ೦೧೮ 


ದೂರವಾಣಿ : ೬೨೭೬೪೫ 


ಶ್ರ 


ಸಂಪಾದಕೀಯ 


"ಇತಿಹಾಸ ದರ್ಶನ'ದ ಆರನೆಯ ಸಂಪುಟವನ್ನು ಓದುಗರ ಕೈಗಿಡಲು 
ಸಂತಸ ಪಡುತ್ತಿದ್ದೇವೆ. ದಾವಣಗೆರೆಯಲ್ಲಿ ಪೂಜ್ಯಶ್ರೀ ಸದೊ ೇಜ್ಯಾತ ಶಿವಾಚಾರ್ಯ 
ಮಹಾಸ್ವಾ ಮಿಗಳವರ ಮುಂದಾಳ ಆ. ನದಲ್ಲಿ ೧೯೯೦ರಲ್ಲಿ ನಡೆದ ಉತಾ ಫಿ ಹಪೂರ್ಣವಾದ 
ಸಮೆ ಳನದಲ್ಲಿ ಮಂಡಿಸಲಾದ ೬೦ಕ್ಕೂ ಮೀರಿದ ಪ ಪ್ರ ಬಂಧಗಳಲ್ಲಿ ೫೦ಕ್ಕೂ ಮೇಲ್ಪ ಟ್ಟು 
ಪ್ರಬಂಧಗಳು ಇಲ್ಲಿ ಪ್ರಕಟವಾಗಿವೆ. ಕಳೆದ ಸ "ಇತಿಹಾಸ ದರ್ಶನ? ನನು. 
ಏಕಾಂಗ ವೀರರಂತೆ ಸಂಪಾದಿಸಲು ಶ್ರಮಿಸಿದ ಶ್ರೀ ಲಕ್ಷ್ಮಣ್‌ ತೆಲಗಾವಿ ಈ ಬಾರಿ 
ಸಂಪಾದಕ ಮಂಡಳಿಯಲ್ಲಿ ಇಲ್ಲ. 3 € ಓಟ. ವ್ಯ ನರಸಿಂಹಮೂರ್ತಿ ಈ ಬಾರಿ ಕೆಲವು 
ಬಾರಿ ಕರಡುತಿದ್ದಲು ನೆವಾಗಿದ್ದಾ ಶೆ. ಚಿತ್ರಗಳ ವಿನ್ಯಾಸ ರಚನೆಗೆ ಕಲಾವಿದ 
ಆ. ಲ. ನರಸಿಂಹನ್‌ ಸಹಕ ಕರಿಸಿದ್ದಾರೆ. ಲಕ್ಷ್ಮಿ ಮುದ್ರಣಾಲಯದ 
ಅಶೋಕ್‌ಕುಮಾರ್‌ ಮತ್ತು ಸಿಬ್ಬಂದಿ ಉತ್ಸಾಹದಿಂದ ಸಹಕರಿಸಿದ್ದಾರೆ. 


ಇತಿಹಾಸ ಅಕಾದೆಮಿ ತನ್ನ ಚಟುವಟಕೆಗಳನ್ನು ವಿಸ್ತರಿಸಿದೆ. ಕರ್ನಾಟಕ 
ಪ್ರಶಸ್ತಿ ಪರೀಕ್ಷೆಗೆ ಈ ವರ್ನ ಹಾಜರಾದವರ ಸಂಖ್ಯೆ ಐದು ಸಾವಿರವನ್ನು ಸನೂಸಿಸಿದೆ. 
ಡಾ| ಎಂ. ಎಚ್‌. ಕೃಷ್ಣ ಅವರ ಶತಮಾನೋತ್ಸವ ಆಚರಣೆಗೆ ಅಕಾದೆನಿ ಪ್ರೇರಣೆ 
ನೀಡಿದೆ. "ಐತಿಹಾಸಿಕ ಪರಂಪರೆ ಉಳಿಸಿ” ಕಾರ್ಯಕ್ರಮ ಎಲ್ಲೆಡೆ ಮೆಚ್ಚುಗೆ ಪಡೆದಿದೆ. 
ಈ ಬಾರಿ ಆಗಸ್ಟ್‌ ೧೬ರಿಂದ ಒಂದು ವಾರ ಆ ಕಾರ್ಯ ಕ್ರಮ ನಡೆಸಜೇಕೆಂದಿದ್ದೆ ನೆ. 
ಡಾ|! ಚೂಡಾಮಣಿ ನಂದಗೋಸಾಲ್‌ ಅವರ ಅಧ್ಯಕ್ಷ ತೆಯ ಬೆಂಗಳೂರು “ಗರ 
ಸಮಿಕಿ ಡಾ| ಎಂ. ಎಚ್‌. ಕೃಷ್ಣ ಅವರ ಬಗ್ಗೆ ಪುಜಾರ ಸಂಕೆರಣ ನಡೆಸಿ, ಹಂಪೆ 
ಮತ್ತು ಇತರ ಐತಿಹಾಸಿಕ ಸ್ಥಳಗಳಿಗೆ ಶೈಕ್ಷಣಿಕ ಪ್ರವಾಸ ಏರ್ಪಡಿಸಿ, ಉಪಯುಕ್ತ 
ಕಾರ್ಯ ಮಾಡಿದೆ. ಚಿತ್ರದುರ್ಗದ ಶ್ರೀ ಬೃಹನ್ಮಠದ ಮಹಾಸ್ವಾಮಿಗಳವರ 
ಆಶ್ರಯದಲ್ಲಿ ನಡೆದ ಐದನೆಯ ವಾರ್ಷಿಕ ಸಮ್ಮೇಳನವಂತೂ ಸಕಲ ವಿಧದಲ್ಲೂ 
ಉತ್ಸಾಹಜಾಯಕವಾಗಿರುವುದರ ಜೊತೆಗೆ ೭೦ಕ್ಕೂ ಮೂರಿದ ಪ್ರಬಂಧಗಳ ಮಂಡನೆ 
ಯಿಂದ ದಾಖಲೆ ಸ್ಥಾಪಿಸಿತು. ಅಕಾದೆನಿ ತನ್ನ ಆಸ್ತಿತ್ನೆ ಕೈವನ್ನು ಸಾರ್ಥಕಗೊಳಿಸು 
ತ್ರದೆಯೆಂದು ನಿಮಗೆಲ್ಲ ಹೆಮ್ಮೆ ್ಮಯಾಗಿಲ್ಲವೆ ? 


ಸೂರ್ಯನಾಥ ಕಾಮತ್‌ 
ಬೆಂಗಳೂರು ದೇವರಕೊಂಡಾರೆಡ್ಡಿ 
ಎಸ್‌. ಎ. ಜಗನ್ನಾಥ 


ಕರ್ನಾಟಕ ಇತಿಹಾಸ ಅಕಾದೆಮಿ (ರ.) 
ಬೆಂಗಳೂರು 


ಕಾರ್ಯಕಾರಿ ಸಮಿತಿ 


(ದಿನಾಂಕ ೨೨ ಜುಲೆ, ೧೯೯೦ ರಲ್ಲಿಡೆ ಂಕೆ) 
3) ೧೧೦ ತ 


ಡಾ|| ಜಿ. ಎಸ್‌. ದೀಕ್ಷಿತ್‌, ಜೆಂಗಳೂರು 


ಅಧ್ಯಕ್ಷರು 
ಡಾ|| ಸದ್ಯೋಜಾತ ಶಿವಾಚಾರ್ಯ ಸ್ವಾಮಿಗಳು, ದಾವಣಗೆರೆ 
ಡಾ|| ಎ. ವಿ. ಕೆರಸಿಂಹಮೂರ್ತಿ, ಮೈಸೂರು 
ಉಪಾಧ್ಯಕ್ಷರುಗಳು 


ಎಚ್‌. ಎಸ್‌. ಗೋಪಾಲರಾವ್‌, ಬೆಂಗಳೂರು 
ಪ್ರಧಾನ ಕಾರ್ಯದರ್ಶಿ 


ಡಾ| ಅ. ಸುಂದರ, ಧಾರವಾಡ 
ಕೆ. ಎನ್‌. ಹಿರಣ್ಣಯ್ಯ, ಬೆಂಗಳೂರು 
ಕಾರ್ಯದರ್ಶಿಗಳು 


ಎಂ. ಬಿ. ಪಾಟೀಲ, ಬೆಂಗಳೂರು 
ಕೋಶಾಧ್ಯಕ್ಷರು 


ಡಾ|| ಸೂರ್ತನಾಥ ಕಾಮತ್‌, ಬೆಂಗಳೂರು 
ಡಾ ರಾಜಾರಾಮ ಹೆಗಡೆ, ಶಿವಮೊಗ್ಗ 
ಡಾ| ಎಂ ವಿ. ಕೃಷ್ಣೆಸ್ಟೃ, ಮೈಸೂರು 
ಡಾ| ಆರ್‌. ಎಂ. ಷಡಕ್ಷರಯ್ಯ, ಧಾರವಾಡ 
ಡಾ| ಬಿ. ವಸಂತಸೆಟ್ಚಿ, ಬ್ರಹ್ಮಾವರ 
ಪ್ರೊ| ಜಿ. ಎಂ. ಶ್ರೀನಿವಾಸಯ್ಯ, ತುಮಕೂರು 
ಬಿ. ರಾಜಶೇಖರಪ್ಪ, ಚಿತ್ರದುರ್ಗ 
ಸಿ. ಎಸ್‌. ಶ್ಯಾಮಲಾಂಬಿಕಾ, ದಾವಣಗೆರೆ 
ಕೆ. ಎಚ್‌. ಎಂ. ವಿಜಯಕುಮಾರ್‌, ಕೂಡ್ಲಿಗಿ 
ಪ್ರೊ ಸಿ. ವಿ. ಮಠದ್‌, ಬೆಳಗಾವಿ 
ಲಕ್ಷ್ಮಣ್‌ ತೆಲಗಾವಿ, ಬೆಂಗಳೂರು 
ಎಂ. ಜಿ. ನಾಗರಾಜ್‌, ಬೆಂಗಳೂರು 
ಪ್ರೊ|| ಕೆ. ಅಭಿಶಂಕರ್‌, ಬೆಂಗಳೂರು 
ಪ್ರೊ! ವಸಂತ ಕುಷ್ಟಗಿ, ಗುಲ್ಬರ್ಗ 
ಪರ್ವೀನ್‌ ರುಕ್ಸಾನಾ, ಗುಲಬರ್ಗ 
ಡಾ|| ಕೆ. ಶ್ರೀನಿವಾಸ ಹಾವನೂರ್‌, ಪುಣೆ 
ಸದಸ್ಯರು 


